ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 21224) | 

ಮಾನ್ಯ ಸದಸ್ಯರ ಹೆಸರು  ಶ್ರೀಎಸ್‌.ಎಲ್‌. ಭೋಜೀಗೌಡ (ಶಿಕ್ಷಕರ ಕ್ಲೇತು 

ಉತ್ತರಿಸುವ ಸಚಿವರು ' ಮಾನ್ಯ ಉನ್ನತ ಶಿಕ್ಷಣ ಸಚಿವರು. 

ಉತರಿಸಬೇಕಾದ ದಿನಾಂಕ 13.09.2021 

ಕ್ರ.ಸಂ. ಪ್ರಶ್ನೆ , ಉತ್ತರ 

ಅ) | ಕರ್ನಾಟಕ .ರಾಜ್ಯ ವಿಶ್ವವಿದ್ಯಾಲಯ | ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ 
"1 ಅಧಿನಿಯಮ-2000, - ಅನುಸಾರ | ಅಧಿನಿಯಮ 2000, ಪ್ರಕರಣ 39(2)ರನ್ವಯ 

ವಿಶ್ವಬಿದ್ಯಾನಿಲಯದ ಸಿ೦ಡಿಕೇಟ್‌ಗೆ | ಯಾವುದೇ"ಪ್ರಾಧಿಕಾರಕೆ ನಾಮ ನಿರ್ದೇಶಿತನಾದ 


ಒಬ್ಬ ವ್ಯಕ್ತಿ ಎರಡನೇ ಬಾರಿಗೆ ನಾಮ 
ನಿರ್ದೇಶನವಾಗಲು ಅರ್ಹತೆ 
ಹೊಂದಿರುತ್ತಾರೆಯೇ; ಹಾಗಿದ್ದಲ್ಲಿ, 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ 
ಅಧಿನಿಯಮ-2000ರ ಯಾವ ಪ್ಯಾರ 
ಪ್ರಕಾರ ಎರಡನೆ ಬಾರಿಗೆ ಮಂಗಳೂರು 


ವಿಶ್ವವಿದ್ಯಾಲಯದ ಸಿಂಡಿಕೇಟ್‌ 
ಸದಸ್ಯರನ್ನು ನೇಮಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಯಾವೊಬ್ಬ ವ್ಯಕ್ತಿಯು, ಎರಡನೇ ಅವಧಿಗಾಗಿ 
ನಾಮ ನಿರ್ದೇಶಿತನಾಗಲು ಅರ್ಹನಾಗುವುದಿಲ್ಲ. 


ಶ್ರೀ ಪಿ.ಎಂ ರವಿಚಂದ್ರ, ಇವರನ್ನು ಸರ್ಕಾರದ 
ಪತ್ರ ಸಂಖ್ಯೆ: ಇಡಿ 99 ಯುಡಿವಿ 2011, ದಿನಾಂಕ 
15.07.2011ರಲ್ಲಿ ಸಿಂಡಿಕೇಟ್‌ ಸದಸ್ಯರನ್ನಾಗಿ 
ನಾಮ ನಿರ್ದೇಶನ: ಮಾಡಲಾಗಿದ್ದು, ತದನಂತರ 
ಸರ್ಕಾರದ ಪತ್ರ ಸ೦ಖ್ಯೆ: ಇಡಿ 48 ಯುಡಿವಿ 2013, 
ದಿನಾಂಕ 22.06.2013ರಲ್ಲಿ ಸದರಿಯವರ ನಾಮ 
ನಿರ್ದೇಶನವನ್ನು ಹಿಂಪಡೆಯಲಾಗಿರುತ್ತದೆ. 
ಸದರಿಯವರು ಮೊದಲ ಅವಧಿಯಲ್ಲಿ 
ವರ್ಷಗಳ ಅವಧಿಯನ್ನು ಪೂರೈಸಿರುವುದಿಲ್ಲ. 


ದಿನಾ೦ಕ 06.07.2020ರಂದು ಕರ್ನಾಟಕ ರಾಜ್ಯ 
ವಿಶ್ವವಿದ್ಯಾಲಯಗಳ ಅಧಿನಿಯಮ 2000, 
ಪ್ರಕರಣ 28(1(ಇ)ರನ್ವಯ 'ಮಾನ್ಯ 
ರಾಜ್ಯಪಾಲರು ಹಾಗೂ ಕುಲಾಧಿಪತಿಗಳು ಶ್ರೀ 
ಪಿ.ಎಂ ರವಿಚಂದ್ರ, ಇವರನ್ನು 03 ವರ್ಷಗಳ 
ಅವಧಿಗೆ ಮಂಗಳೂರು ವಿಶ್ವವಿದ್ಯಾಲಯದ 
ಸಿಂಡಿಕೇಟ್‌ ಸದಸ್ಯರನ್ನಾಗಿ ವಾಮ ನಿರ್ದೇಶನ 
ಮಾಡಿದ್ದು, - ಇದರಲ್ಲಿ ಸರ್ಕಾರದ 
ಪಾತುವಿರುವುದಿಲ್ಲ. 


ಆ) 


-2- 


ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ 
ಅಧಿನಿಯಮ 2000, ಅನುಸಾರ 
ವಿಶ್ವವಿದ್ಯಾನಿಲಯದ ಸಿಂಡಿಕೇಟಿಗೆ 


ಸದಸ್ಯನಾಗಲು ವಿಶ್ವವಿದ್ಯಾನಿಲಯದ 


ಅಡಿಯಲ್ಲಿ ಸಂಯೋಜಿತ ಕಾಲೇಜುಗಳು 


ಇರುವ ಸಂಸ್ಥೆಯ .ಇತರ ಕಾಲೇಜಿನ 


ಸಂಯೋಜಿತ ಕಾಲೇಜಿನಲ್ಲಿ 
'ವಿಶ್ವವಿದ್ಯಾನಿಲಯದಲ್ಲಿ 
ಸಾಮರ್ಥ್ಯದಲ್ಲಿ 


ಅಥವಾ 
ಯಾವುದೇ 
ವಿಯೋಜನೆಯಲ್ಲಿರುವ 
ಯಾವೊಬ್ಬ ವ್ಯಕ್ತಿಯು ನಾಮನಿರ್ದೇಶನಕ್ಕೆ 
ಕರ್ನಾಟಿಕ ರಾಜ್ಯ ವಿಶ್ವವಿದ್ಯಾಲಯಗಳ 
ಅಧಿನಿಯಮ 2000," ಪ್ರಕರಣ 39()ರನ್ನಯ 
ಅರ್ಹರಾಗುವುದಿಲ್ಲ. 


ಹೊಂದಬಹುದೇ; 
ಪಕ್ಷಪಾತವಾಗುವ 
ಬರುವುದಿಲ್ಲಬೇ: 


ಹಾಗಿದ್ದಲ್ಲಿ 
ಸಂದರ್ಭಗಳು 
ಇಂತಹ ಸದಸ್ಯರು 
ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 
ವಾಮ ನಿರ್ದೇಶನವಾಗಿದ್ಲಾರೆಯೇ; 
(ಪೂರ್ಣ ವಿವರ ನೀಡುವುದು) 


ಮುಂದುವರೆದು, ಮಂಗಳೂರು ವಿಶ್ವವಿದ್ಯಾಲಯ 
ದಲ್ಲಿ: .ಇಂತಹ ಸದಸ್ಯರುಗಳ ನಾಮ 


1 ವಿರ್ದೇಶನವಾಗಿರುವುದಿಲ್ಲ. 


' ಆದರೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ 


ಅಧಿನಿಯಮ 2000, ಪ್ರಕರಣ 28(ಎಫ್‌) 
ರಡಿಯಲ್ಲಿ ಜೀಷ್ಮತೆಗನುಸಾರ ಸರದಿಯ ಮೇಲೆ 
ಒಂದು ವರ್ಷದ ಅವಧಿಗೆ ಸಂಯೋಜಿತ 
ಕಾಲೇಜುಗಳ ನಾಲ್ಕು 'ಪ್ರಾಂಶುಪಾಲರುಗಳು 
ಕುಲಪತಿಯವರ 


'ನಾಮನಿರ್ದೇಶನದಂತೆ 


ಇ) 


L 


ಕರ್ನಾಟಿಕ ರಾಜ್ಯ ವಿಶ್ವವಿದ್ಯಾನಿಲಯ 
ಅಧಿನಿಯಮ 2000, ಅನುಸಾರ 
ಸಿಂಡಿಕೇಟ್‌ ಸದಸ್ಯತ್ನ ಹೊಂದಲು ಪ್ಯಾರ 
394)ರ ಪ್ರಕಾರ 
ಪದವೀಧರನಾಗಿಬೇಕಲ್ಲಬೇ; 

ಮಂಗಳೂರು ವಿಶ್ವವಿದ್ಯಾಲಯದ 
ಸಿಂಡಿಕೇಟಿನಲ್ಲಿ ಕಾನೂನು ಅಡಿಯಲ್ಲಿ 
ಸ್ಮಾಪಿತಗೊಂಡ ಯಾವುದೇ 
ವಿಶ್ವವಿದ್ಯಾಲಯದ ಪದವೀಧರನಾಗಿರದ 


[ಸಿಂಡಿಕೇಟ್‌ ಸದಸ್ಯರಾಗಲು. ಅರ್ಹರಾಗಿರುತ್ತಾರೆ. 


ಕರ್ನಾಟಿಕ ರಾಜ್ಯ ವಿಶ್ವವಿದ್ಯಾಲಯಗಳ 
ಅಧಿನಿಯಮ 2000," ಪ್ರಕರಣ 394)ರನ್ನಯ 
ಸಿಂಡಿಕೇಟ್‌ ಸದಸ್ಯತ್ವ 
ಪದವೀಧರನಾಗಿರಬೇಕು. 

ಪುಸ್ತುತ ಮಂಗಳೂರು ವಿಶ್ವವಿದ್ಯಾಲಯದ 
ಸಿಂಡಿಕೇಟಿನಲ್ಲಿ ಕಾನೂನಿನ ಅಡಿಯಲ್ಲಿ 
ಸ್ಮಾಪಿತಗೊಂಡ ಯಾವುದೇ ವಿಶ್ವವಿದ್ಯಾಲಯದ 
ಪದವೀಧರನಾಗಿರದ ಬೇರೆ ವಿದ್ಯಾರ್ಹತೆಯ 


ಹೊರತು ಬೇರೆ ವಿದ್ಯಾರ್ಹತೆಯ | ಸದಸ್ಯರಿರುವುದಿಲ್ಲ. 
ಸದಸ್ಯರಿದ್ದಾರೆಯೇ? (ಪೂರ್ಣ ವಿವಿರ 
| ನೀಡುವುದು) 


ಸಂಖ್ಯೆ: ಇಡಿ 27 ಯುಡಿವಿ 2021 


(ಡಾ. ಅಶ್ವತ್‌ ರಾಯಣ ಸಿ.ಎನ್‌) - 
ಉನ್ನತ ಶಿಕ್ಷಣ, ಐಟಿ ಮತ್ತು ಬಿಟಿ ವಿಜ್ಞಾನ 


ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ 


ಮತ್ತು ಜೀವನೋಪಾಯ ಸಚಿವರು 


ಹೊಂದಲು | 


